ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


: 718 4 
: ಶ್ರೀ ವಿಜಯ್‌ ಸಿಂಗ್‌ 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 05.03.2021 
ಕಮ 
ಸಂತ ಪನ್ನ ಉತ್ತರ 
ಅ '| ಬೀದರ್‌ ಜಿಲ್ಲೆಯ ತಾಲ್ಲೂಕು ಕೇಂದ್ರದಿಂದ ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿ 667 ಗ್ರಾಮಗಳ ಪೈಕಿ 661 
ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯವಿಲ್ಲದೆ ಜನಸಾಮಾನ್ಯರು | ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. ಈ ಕೆಳಕಂಡ ಉಳಿದ 06 
ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿರುವುದು | ಗ್ರಾಮಗಳಿಗೆ ಬಸ್‌ ಸಂಚಾರಕ್ಕೆ ಯೋಗ್ಯ ರಸ್ತೆ ಸಂಪರ್ಕವಿಲ್ಲದ ಕಾರಣ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಸ್‌ ಸೇವೆ ಒದಗಿಸಿರುವುದಿಲ್ಲ: 
pT] 
ಕ್ಷ Ce a 
೨ | ತಾಲೂಕು ಗ್ರಾಮಗಳ ಒದಗಿಸಿದ K 
ಸಂ. ಗ್ರಾಮಗಳ 
ಪೈಕಿ | ಗ್ರಾಮಗಳ a 
ಸಂಖ್ಯೆ ಸಿ 
[ ಬೀದರ್‌ 151 151 0 
2 | ಹುಮನಾಬಾದ 47 46 EE 
3 | ಬಸವಕಲ್ಮಾಣಿ 131 131 0] 
4 ಭಾಲ್ಕಿ 134 133 | 
5 ಔರಾದ 95 93 PRN 
6 1 ಕಮಲನಗರ 54 52 2 7] 
7 ಹುಲಸೂರು 18 18 Fp 
8 ಚಿಟಗುಪ್ಪ 37 37 0 
I ನ್‌ Ll ಮ] 
ಒಟ್ಟು 667 661 6 
ಕೋವಿಡ್‌-19ರ ಹಿನ್ನೆಲೆಯಲ್ಲಿ ವಿಧಿಸಲಾಗಿದ್ದ ಲಾಕ್‌ಡೌನ್‌ 
ತೆರವಿನ ನಂತರ ಬೇಡಿಕೆಗನುಸಾರ ಗ್ರಾಮೀಣ ಪ್ರದೇಶಗಳಲ್ಲಿ 
ಸಾರಿಗೆಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದ್ದು ಇದರ 
ಅನುಕೂಲತೆ ರನ್ನು ಸಾ ರ್ವಜನಿಕ ಪ್ರಯಾಣಿಕರು ಹಾಗೂ ನಿದಾ ಸಾರ್ಥಿಗಳು 
ಪಡೆದುಕೊಳ್ಳುತ್ತಿದ್ದಾರೆ 
ಆ |ಬಸವ ಕಲ್ಯಾಣ ತಾಲ್ಲೂಕಿನ ಕೆಲವು ಗ್ರಾಮಗಳಲ್ಲಿ ಬಸವಕಲ್ಯಾಣ ತಾಲೂಕಿನಲ್ಲಿ ಒಟ್ಟು 131 ಜನವಸಠಿ 


ಸಾರಿಗೆ ಸೌಲಭ್ಯದಿಂದ ಜನ ವಂಚಿತರಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು? (ತಾಲ್ಲೂಕುವಾರು ವಿವರ 


ಗ್ರಾಮಗಳಿದ್ದು, ಎಲ್ಲಾ ಗ್ರಾಮಗಳಿಗೂ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ, 
ಬಸವಕಲ್ಯಾಣ ತಾಲೂಕಿನಿಂದ ಬಸ್‌ ಸೇವೆ ವಂಚಿತರಾಗಿರುವ ಗ್ರಾಮದ | 
ಯಾವುದೇ ದೂರು ಬಂದಿರುವುದಿಲ್ಲ. 


ಪ್ರಯಾಣಿಕರಿಂದ 


SE ಮುಂದುವರೆದು ಸಾರ್ವಜನಿಕ ಮತ್ತು 
ನೀಡುವು ದ್ಯಾರ್ಥಿಗಳಿಂದ ಇನ್ನೂ ಹೆಚ್ಚಿನ ಸರತಿಗಳನ್ನು ಕಾರ್ಯಾಚರಣೆ 
ಬೇಡಿಕೆ ಬಂದಲ್ಲಿ "ಅದಕ್ಕನುಗುಣವಾಗಿ ಹೆಚ್ಚನ ಸಾರಿಗೆ 
ಸೌಕರ್ಯ ಒದಗಿಸಲಾಗುವುದು. 
ಸ 
ಸಂಖ್ಯೆ: ಟಿಡಿ 55 ಟಿಸಿಕ್ಯೂ 2021 ನಾ 


